ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 | 


ಬೆಂಗಳೂರು, ಗುರುವಾರ, ಜುಲೈ ೨೩ , ೨೦೧೫ (ಶ್ರಾವಣ ೧, ಶಕ ವರ್ಷ ೧೯೩೭ ) 
Bengaluru, Thursday, July 23, 2015 ( Shravana 1 , Shaka Varsha 1937) 


ಸಂಚಿಕೆ ೩೦ 
Issue 30 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 175 ಮೈಅಪ್ರಾ 2015 ಬೆಂಗಳೂರು, ದಿನಾಂಕ: 06 - 06 - 2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 05 ಬೆಂರೂಪ್ರಾ 2008, ದಿನಾಂಕ: 12-11 -2008 ರಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961ರ ಪ್ರಕರಣ 4 ( ಸಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು- ಮೈಸೂರು ಇನ್‌ಫ್ರಾಸ್ಪಕ್ಟರ್ ಕಾರಿಡಾರ್‌ 
ಏರಿಯಾ ಯೋಜನಾ ಪ್ರಾಧಿಕಾರ ( ಬಿ. ಎಂ . ಐ.ಸಿ.ಎ. ಪಿ. ಎ) ಪ್ರದೇಶಕ್ಕೆ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಇವರನ್ನು ಸದಸ್ಯರನ್ನಾಗಿ 
ನೇಮಿಸಿದ್ದನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಕಾರ್ಯದರ್ಶಿ , ( ಪೌರಾಡಳಿತ ಮತ್ತು 
ನಗರಾಭಿವೃದ್ಧಿ ಪ್ರಾಧಿಕಾರಗಳು ) ನಗರಾಭಿವೃದ್ಧಿ ಇಲಾಖೆ ಇವರನ್ನು ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR -441 
sc-50 


ವಿ. ರಾಜೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಕಾನೂನು ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಲಾ 157 ಎಲ್‌ಸಿಎಲ್ 2015 ಬೆಂಗಳೂರು, ದಿನಾಂಕ: 30 - 05 - 2015. 


ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009 , ದಿನಾಂಕ: 14 - 07 - 2010 ಮತ್ತು ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013 , ದಿನಾಂಕ: 23 - 07 - 2013ರ 
ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ, 1952ರ 
ಕೇಂದ್ರ ಅಧಿನಿಯಮದ ಸೆಕ್ಷನ್‌ 15ರಲ್ಲಿ (1951ರ ಅಧಿನಿಯಮ 53) ಓದಲಾದ ನೋಟರಿಗಳ ತಿದ್ದುಪಡಿ ನಿಯಮಗಳು ಹಾಗೂ 2009ರ ನೋಟರಿಗಳ 
(ತಿದ್ದುಪಡಿ ನಿಯಮಗಳ ನಿಯಮ 7( a) 2ರನ್ವಯ ಈ ಕೆಳಕಂಡ 3 (ಮೂರು) ಹುದ್ದೆಗಳ ವೃಂದ ಬಲದ ಅಧ್ಯಕ್ಷರು ಮತ್ತು ಸದಸ್ಯರನ್ನೊಳಗೊಂಡ 
ನೋಟರಿ ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 

ಹಾಗೆಯೇ ಪ್ರತಿಯೊಂದು ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಬೇಕಾದ ಜಿಲ್ಲಾ/ಕಂದಾಯ ತಾಲ್ಲೂಕುಗಳ ಕಾರ್ಯ ವ್ಯಾಪ್ತಿಯನ್ನು ಸಹ 
ಈ ಕೆಳಕಂಡಂತೆ ಹಂಚಿಕೆ ಮಾಡಲಾಗಿದೆ. 


( ೧೧೯೩) 


೧೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೪ 


ಸಂದರ್ಶನ ಮಂಡಳಿ - 1 (ಉತ್ತರ ವಲಯ ) 
ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ) ಅಧ್ಯಕ್ಷರು 
ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ಸದಸ್ಯರು 
ನ್ಯಾಯಾಧೀಶರು) 
(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 
ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ಸದಸ್ಯರು 
ನ್ಯಾಯಾಧೀಶರು) 
( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
1. ಬೀದರ್ 

6. ಯಾದಗಿರಿ 
2. ಬಳ್ಳಾರಿ 

7. ಬಾಗಲಕೋಟೆ 
3, ಕುಲಬುರಗಿ 

8, ಬೆಳಗಾವಿ 
4. ಕೊಪ್ಪಳ 

9 . ವಿಜಯಪುರ 
5 . ರಾಯಚೂರು 

10. ಧಾರವಾಡ 
ಸಂದರ್ಶನ ಮಂಡಳಿ - 2 (ಕೇಂದ್ರ ವಲಯ) 
ಅಪರ ಕಾನೂನುಕಾರ್ಯದರ್ಶಿಗಳು -1 

ಅಧ್ಯಕ್ಷರು 
ಸರ್ಕಾರದ ಉಪ ಕಾರ್ಯದರ್ಶಿಗಳು ( ಅಭಿಪ್ರಾಯ -1) | ಸದಸ್ಯರು 
ಕಾನೂನು ಇಲಾಖೆ 
ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ | ಸದಸ್ಯರು 
ನ್ಯಾಯಾಧೀಶರು) . 
ಉನ್ನತ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
1. ಗದಗ 

6. ಉತ್ತರ ಕನ್ನಡ 
2 . ಹಾವೇರಿ 

7. ದಕ್ಷಿಣ ಕನ್ನಡ 
3, ದಾವಣಗೆರೆ 

8. ಉಡುಪಿ 
4 . ಚಿತ್ರದುರ್ಗ 

೨. ಹಾಸನ 
5. ಶಿವಮೊಗ್ಗ 

10 . ತುಮಕೂರು 
ಸಂದರ್ಶನ ಮಂಡಳಿ - 3 ( ದಕ್ಷಿಣ ವಲಯ ) 
ಸರ್ಕಾರದ ಅಪರ ಕಾನೂನು ಕಾರ್ಯದರ್ಶಿಗಳು - 3 ಅಧ್ಯಕ್ಷರು 
ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು 

ಸದಸ್ಯರು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆ 
ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ಸದಸ್ಯರು 
ನ್ಯಾಯಾಧೀಶರು) 
(ಆರ್. ಡಿ. ಪಿ. ಆರ್ ಮತ್ತು ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ) 
1. ಬೆಂಗಳೂರು ನಗರ 

6. ಮಂಡ್ಯ 
2. ಬೆಂಗಳೂರು ಗ್ರಾಮಾಂತರ 7. ಮೈಸೂರು 
3. ಚಿಕ್ಕಬಳ್ಳಾಪುರ 

8, ಚಾಮರಾಜನಗರ 
4. ಕೋಲಾರ 

೨. ಕೊಡಗು 
5 . ರಾಮನಗರ 

10. ಚಿಕ್ಕಮಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 

ಕಾನೂನು ಇಲಾಖೆ 


PR- 443 
SC-100 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


೧೧೯೫ 


HEALTH AND FAMILY WELFARE SECRETARIAT 

ADDENDUM 
NO : HWF 31 PTD 2015 BENGALURU, DATED : 04 -06- 2015 . 
In Annexure to Govt order No . HFW 86 IMM 97 , dated : 26 - 11- 1997 under Rule - 4 the following shall be read added with 
immediate effect and until further orders . 

“ If no applications are received for seats under Govt of India and Defence quota for Admission to Diploma in pharmacy part- 1 
Course. The applications received from IAF personnel shall be considered . In addition to this, if no applications are received for seats 
under other categories, the applications recived from IAF personnel shall be considered ” 

By order and in the name of the Governor of Karnataka, 

B .KAMALAMMA 
PR-446 

Under Secretary to Government 
Health and Family Welfare Department 

(IMD and Co-Ordination ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 138 ಎಂಎಂಸಿ 2015 ಬೆಂಗಳೂರು, ದಿನಾಂಕ: 05 - 06 -2015. 
ಕರ್ನಾಟಕ ಶುಶೂಷಾ ಮತ್ತು ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ (ನಿಯಂತ್ರಣ) ಪ್ರಾಧಿಕಾರ ಅಧಿನಿಯಮ, 2012ರ ಕಲಂ 8 (1) ರನ್ವಯ 
ಡಾ || ಡಿ. ಪ್ರೇಮ್‌ಕುಮಾರ್‌, ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ವೈದ್ಯಕೀಯ ಮಹಾ ವಿದ್ಯಾಲಯ , ಹಾಸನ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾಧಿಕಾರದ ಉದ್ದೇಶಗಳು ಹಾಗೂ ಗುರಿಗಳನ್ನು ತಲುಪುವ ನಿಟ್ಟಿನಲ್ಲಿ ಕ್ರಮಕೈಗೊಳ್ಳಲು ಕರ್ನಾಟಕ 
ಶುಕ್ರೂಷಾ ಮತ್ತು ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ (ನಿಯಂತ್ರಣ) ಪ್ರಾಧಿಕಾರದ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ .ಕೆ.ನಾಗವೇಣಿ 
PR- 449 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 73 ಎಲ್‌ಆರ್‌ಎ 2015 ಬೆಂಗಳೂರು, ದಿನಾಂಕ: 09 - 04 - 2015. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದಿನ ಅಧಿಸೂಚನೆಯ ಸಂಖ್ಯೆ: ಕಂಇ 192 ಎಲ್‌ಆರ್‌ಎ 2014, ದಿನಾಂಕ: 27 - 09 - 2014 ರಲ್ಲಿ 
ಹೊರಡಿಸಿದ ಅಧಿಕಾರೇತರ ಸದಸ್ಯ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಚನ್ನರಾಯಪಟ್ಟಣ ತಾಲ್ಲೂಕು ಭೂ 
ನ್ಯಾಯ ಮಂಡಳಿ ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ರಚಿಸಿ 
ಆದೇಶ ಹೊರಡಿಸಿದೆ. 

ಕ್ರ. ಸಂ . | ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ | ಮೀಸಲಾತಿ 
ಹಾಸನ ಜಿಲ್ಲೆ , 

1) ಶ್ರೀ ಎನ್.ಎಸ್.ಲಕ್ಷ್ಮಣ್ ಬಿನ್. ಸಾಮಾನ್ಯ 
ಚನ್ನರಾಯಪಟ್ಟಣ ತಾಲ್ಲೂಕು. ಶಿವನಂಜೇಗೌಡ, ನುಗ್ಗೇಹಳ್ಳಿ 

2 ) ಶ್ರೀ ಹೆಚ್.ಎನ್. ರವಿ ಬಿನ್ ಸಾಮಾನ್ಯ 

ನಾಗರಾಜೇಗೌಡ, ಹೊನಶೆಟ್ಟಿಹಳ್ಳಿ 
B) ಶ್ರೀ ಎಂ . ಜಿ. ಶಿವಪ್ರಸಾದ್ ಬಿನ್ ಸಾಮಾನ್ಯ 
- ಗೋವಿಂದೇಗೌಡ, ಮೇಟಿಕೆರೆ | 


ಮೀಸಲಾತಿ 


4) ಶ್ರೀ ಕಿರಣ್ ಎನ್. ಜೆ.ಬಿನ್ 

ಗವಿರಂಗಯ್ಯ ನುಗ್ಗೆಹಳ್ಳಿ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


PR-450 
SC-15 


೧೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೩ , ೨೦೧೫ 

ಭಾಗ ೪ಎ 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಇಡಿ 88 ಎಲ್ಐಬಿ 2014, ಬೆಂಗಳೂರು, ದಿನಾಂಕ:30/ 06 /2015 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರನ್ವಯ ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೇಸ್ಟಅ 2013 , ದಿನಾಂಕ :10 /05 /2013 ರನ್ವಯ ದಿನಾಂಕ :10/04 /2006 ರಂದು 
10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿದ ಹಾಗೂ ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಂದು ಕಾರ್ಯ ನಿರತರಾಗಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಟ್ಟು 23 ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು 
ಈ ಅಧಿಸೂಚನೆಯ ಅನುಬಂಧದಲ್ಲಿ "ಅರ್ಹ ದಿನಗೂಲಿ ನೌಕರರೆಂದು" ಅಧಿಸೂಚಿಸಲಾಗಿದೆ. ಅದರಂತೆ, ಅನುಬಂಧದಲ್ಲಿರುವ ಒಟ್ಟು 23 ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ :ಸಂವ್ಯಶಾಇ 77 ಶಾಸನ 2012 , 
ದಿನಾಂಕ :15/02 /2013 ರ ಅಧಿನಿಯಮದ ಪ್ರಕಾರ ಬದ್ದರಾಗಿರತಕ್ಕದ್ದು. 

ಈ ಅಧಿಸೂಚನೆಯ ಅನುಬಂಧದಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ 
ಮಾಹಿತಿ ಹಾಗೂ ದಾಖಲೆ ಸುಳ್ಳು / ಫೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರುಗಳು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದುಪಡಿಸುವ ಷರತ್ತಿಗೊಳಪಟ್ಟಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 88 ಎಲ್ಐಬಿ 2014, ದಿನಾಂಕ:30 / 06 / 2015 ಕ್ಕೆ ಅನುಬಂಧ 


ಪ್ರಸ್ತುತ 


(તા 


ಹುಟ್ಟಿದ 


ಅಭ್ಯರ್ಥಿಯ ಹೆಸರು 


ವರ್ಗ 
[ಸಾಮಾನ್ಯ / ಹಿಂದುಳಿ ದಿನಗೂಲಿ | 
ದ ವರ್ಗ/ ಪರಿಶಿಷ್ಟ ಸೇವೆಗೆ ಸೇರಿದ 
ಜಾತಿ/ ಪರಿಶಿಷ್ಟ 

ದಿನಾಂಕ 
ಪಂಗಡ] 


ದಿನಗೂಲಿ 
ಸೇವೆಗೆ ಸೇರುವ 

ವೇಳೆ 
ಅಭ್ಯರ್ಥಿಯ 
ವಿದ್ಯಾರ್ಹತೆ 
ಮತ್ತು ಪಡೆದ 
ದಿನಾಂಕ 


ವಿದ್ಯಾರ್ಹತೆ 
ಹಾಗೂ ಪಡೆದ 


ದಿನಗೂಲಿಸೇವೆಗೆ ನೇಮಕಗೊಂಡ 

ಹುದ್ದೆ ಹಾಗೂ ವೃಂದ (ಸದರಿ ಪ್ರಸ್ತುತ 
ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿರ್ವಹಿಸುತ್ತಿರುವ 
ನಿಯಮದನ್ವಯ ನಿಗಧಿಪಡಿಸಿದ | ಹುದ್ದೆ ಹಾಗೂ ವೃಂದ 

ವಿದ್ಯಾರ್ಹತೆ 


ದಿನಗೂಲಿ ಸೇವೆಗೆ 

ತೆಗೆದುಕೊಳ್ಳಲು 
ಹೊರಡಿಸಿದ ಆದೇಶ 
ಹಾಗೂ ವೇತನ 


ಒಟ್ಟು ದಿನಗೂಲಿ 
ಸೇವೆ (ಸೇವಾ 

ವಿಚ್ಚಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ ಬಗ್ಗೆ 
ಷರಾ ( ವೇತನ ಇತರೆ) 


8 


ದಿನಾಂಕ 


ದಿನಾಂಕ 


10 


11 


| 


12 


ಮುಖ್ಯ 
ಕಾರ್ಯದರ್ಶಿಗಳು, 


ಏಕಾಂತಪ್ಪ, 
ಸರ್ಕಾರಿ ಪದವಿಪೂರ್ವ ಕಾಲೇಜು 
( ಪ್ರೌಢ ಶಾಲಾ ವಿಭಾಗ) 
ಕಲ್ಲಿಹಾಳ್ , ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ. 


19 - 7 - 1960 


ಸಾಮಾನ್ಯ | 


1 - 8 - 1988 


8ನೇ ತರಗತಿ | 8ನೇ ತರಗತಿ 


ಡಿ ದರ್ಜೆ 
7ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


25 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .9378.00 


ಪಂಚಾಯತ್, 

ಶಿವಮೊಗ್ಗ 
ಸಂ . ವ. ಅಅ. ಜಿ . ಪಂ . 
ಶಿ . ಸಿ. ಆರ್ - 43 / 91 
92 , ದಿ :16. 09 . 91 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


೧೧೯೭ 


_ 8 


| 


9 


| 


11 


1 


) 


12 


ಡಿ ದರ್ಜೆ 


ಎನ್. ಧರ್ಮರಾಜು, ಸರ್ಕಾರಿ 
ಪದವಿಪೂರ್ವ ಕಾಲೇಜು ( ಪ್ರೌಢ 
ಶಾಲಾ ವಿಭಾಗ) ನ್ಯೂ 
ಟೌನ್,ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 


| 


- 10 
12 - 12 -1991 ಮುಖ್ಯ 
ಕಾರ್ಯದರ್ಶಿಗಳು , 
ಜಿ. ಪಂ , ಶಿವಮೊಗ್ಗ 
ಸಿಬ್ಬಂದಿ - 4 ವಿವ 

259 /90 -91 
ದಿ :28 - 11 - 91 


5 - 6 - 1964 


ಸಾಮಾನ್ಯ . 


1 - 8 - 1988 


| 


ಡಿ ದರ್ಜೆ 
ದಿನಗೂಲಿ ನೌಕರರು 


10ನೇ ತರಗತಿ | 10ನೇ ತರಗತಿ 


25 ವರ್ಷ 9 
ತಿಂಗಳು 


| ಸೇವೆಯಲ್ಲಿದ್ದಾರೆ 

ರೂ .9378.00 


7ನೇ ತರಗತಿ 


ಡಿ ದರ್ಜೆ 


3 


. 


ವಿ . ಚಂದ್ರಕಾಂತ್, 
ಸ.ಪ. ಪೂ . ಕಾ . ಪ್ರೌ . ಶಾ. ವಿ] ನ್ಯೂ 
ಟೌನ್, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 


1 - 7 - 1960 


ಸಾಮಾನ್ಯ 


1 - 3 - 1985 


8ನೇ ತರಗತಿ | 8ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


30 .1.92 ಮುಖ್ಯ 
ಕಾರ್ಯ ದರ್ಶಿಗಳು , 
ಜಿ. ಪಂ , ಶಿವ ಮೊಗ್ಗ | 29 ವರ್ಷ 2 
ಸಿಬ್ಬಂದಿ( 4) ವಿ . ವ | ತಿಂಗಳು 
259 / 90 - 91 
ದಿ : 29 - 1 - 92 


ಸೇವೆಯಲ್ಲಿದ್ದಾರೆ 
ರೂ .9378. 00 


7ನೇ ತರಗತಿ 


3ನೇ ತರಗತಿ 


ಡಿ ದರ್ಜೆ 


ಅಮಾನುಲ್ಲಾ, ಸ. ಪ್ರೌ . ಶಾ ,ಉಂಬಳೇ 
ಬೈಲು, ಶಿವಮೊಗ್ಗ 


1 - 6 - 1967 


ಮುಸ್ಲಿಂ 2ಬಿ 


13 . 11 .1991 


3ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


ಡಿ. ಹು . ಖಾಹು 78/ 91 
02 ದಿ:12.11.91 
16 /1991 - 92 


26 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .7021.00 


7ನೇ ತರಗತಿ 


26 ವರ್ಷ 


ಡಿ ದರ್ಜೆ 


ಡಿ. ಹು . ಖಾಹು 
78/91 - 02 


ಮಂಜುನಾಥ. ಪಿ. ವಿ , ಸರ್ಕಾರಿ 
ಪ್ರೌಢಶಾಲೆ, ನಿದಿಗೆ, ಶಿವಮೊಗ್ಗ 


25 - 7 - 1960 


3ಎ 


1 - 6 - 1988 


7ನೇ ತರಗತಿ | 7ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


ಸೇವೆಯಲ್ಲಿದ್ದಾರೆ 
ರೂ .7021.00 


7ನೇ ತರಗತಿ 


ದಿ :09 / 01/2012 

ರಿಂದ 
17/10/2012 
ರವರೆಗೆ ಗೈರು 
ಹಾಜರಾಗಿರುತ್ತಾರೆ . 


ದಿ :12 - 11 - 91 


16 /1991 - 92 


ಸುರೇಂದ್ರ.ಡಿ.ಹೆಚ್ , 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಸಾಗರ, ಶಿವಮೊಗ್ಗ ಜಿಲ್ಲೆ. 


1.41989 
ಸಾಮಾಜಿಕ 


ಡಿ ದರ್ಜೆ 


01 - 3 - 1970 


| 


2ಎ 


10ನೇ ತರಗತಿ 
ಅನುತ್ತೀರ್ಣ 


10ನೇ ತರಗತಿ 
ಅನುತ್ತೀರ್ಣ 


ಡಿ ದರ್ಜೆ 
ದಿನಗೂಲಿ ನೌಕರರು 


ಮು . ಕಾ . ನಿ. ಅ ಜಿ. ಪಂ , 
ಶಿವಮೊಗ್ಗ ರವರ ಪತ್ರ 
ಸಂ :ಸಿಬ್ಬಂದಿ (4) ವಿ . ವ 

338 / 91 - 92 
ದಿ :12 - 2 - 92 


25 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .8400. 00 


7ನೇ ತರಗತಿ 


ಅರಣ್ಯ 


ಡಿ ದರ್ಜೆ 


ನಾಗರಾಜ, 
ಸರ್ಕಾರಿ ಪ್ರೌಢಶಾಲೆ, ತ್ಯಾಗರ್ತಿ, 
ಸಾಗರ , ಶಿವಮೊಗ್ಗ ಜಿಲ್ಲೆ. 


4. 6.1988 
ಸಾಮಾಜಿಕ 


1 - 9 - 1970 


| 


2ಎ 


4ನೇ ತರಗತಿ | 4ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


ಮು . ಕಾ . ನಿ , ಜಿ . ಪಂ , 
ಶಿವಮೊಗ್ಗ ಇವರ 
ಪತ್ರ ಸಂ : ಜಿಪಶಿ 

ಸಿಬ್ಬಂದಿ( 3) 
ದಿನಗೂಲಿ/ ವಿ . ವ 
24 /04 - 05 
ದಿ: 17 - 5 - 05 


25 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .8400. 00 


7ನೇ ತರಗತಿ 


ಅರಣ್ಯ 


೧೧೯೮ 


ಭಾಗ ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೩ , ೨೦೧೫ 

6 | 7 


3 . 


10 


11 


12 


ಡಿ ದರ್ಜೆ 


ಚಂದ್ರು, 
ಸರ್ಕಾರಿ ಪದವಿಪೂರ್ವ ಕಾಲೇಜು 
( ಪ್ರೌಢ ಶಾಲಾ ವಿಭಾಗ) ಮಾಳೂರು, 
ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ. 


6 - 11 - 1965 


ಸಾಮಾನ್ಯ 


1 - 8 - 1988 


| 9ನೇ ತರಗತಿ | 9 ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


30 -1- 92 ಮು . ಕಾ ., 
ಜಿ. ಪಂ ಶಿವಮೊಗ್ಗ 
ಸಿಬ್ಬಂದಿ( 4) ವಿ . ವ 

214/91 - 92 
ದಿ:19 - 11 - 91 


25 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .9000. 00 


7ನೇ ತರಗತಿ 


ಡಿ ದರ್ಜೆ 


ಶೇಖರಪ್ಪ, 
ಸರ್ಕಾರಿ ಪದವಿಪೂರ್ವ ಕಾಲೇಜು 
( ಪ್ರೌಢ ಶಾಲಾ ವಿಭಾಗ) 
ರಿಪ್ಪನ್‌ಪೇಟೆ, ಶಿವಮೊಗ್ಗ ಜಿಲ್ಲೆ 


1 - 6 - 1959 


3ಬಿ 


21 - 6 - 1988 


4ನೇ ತರಗತಿ | 4ನೇ ತರಗತಿ 


ಡಿ ದರ್ಜೆ 
ದಿನಗೂಲಿ ನೌಕರರು 


ಜಿ. ಪಂ , ಶಿವಮೊಗ್ಗ ಆ 
ಸಂಖ್ಯೆ :24 /04 - 05 
ದಿ: 17 -5 -2005 


26 ವರ್ಷ 


ಸೇವೆಯಲ್ಲಿದ್ದಾರೆ 
ರೂ .9400.00 


7ನೇ ತರಗತಿ 


ಗಣೇಶ್‌ಕುಮಾರ್, ಎಸ್ . ಎಂ , 


ಡಿ ದರ್ಜೆ 


10. 


ಸೇವೆಯಲ್ಲಿ 
ಮುಂದುವರೆ 
ದಿರುತ್ತಾರೆ. 


25 - 2 - 1963 


ಕುರುಬರು 


6 - 1 - 1985 


10ನೇ ತರಗತಿ 
ಅನುತ್ತೀರ್ಣ 


10ನೇ ತರಗತಿ 


ಡಿ ದರ್ಜೆ 


ಮು . ಕಾ , ಜಿ . ಪಂ , 
ಶಿವಮೊಗ್ಗ ರವರ 

ಪತ್ರ ಸಂ :ಸಿ (4) 
ಉಪ 259/ 90 - 91 

ದಿ :21 -1 - 92 , 
10 - 12 - 91 


ಸರ್ಕಾರಿ ಬಾಲಕಿಯರ ಪದವಿಪೂರ್ವ 
ಕಾಲೇಜು ನ್ಯಾಮತಿ, ದಾವಣಗೆರೆ ಜಿಲ್ಲೆ 


28 ವರ್ಷ 


7ನೇ ತರಗತಿ 


ರೂ .9405 - 00 


ನಾಗರಾಜ. ಕೆ, 


ಕೊರಚ 


ಡಿ ದರ್ಜೆ 


25 ವರ್ಷ 


11 


ಸೇವೆಯಲ್ಲಿ 
ಮುಂದುವರೆ 
ದಿರುತ್ತಾರೆ. 


16 - 8 - 1963 


8 - 1 -1988 


10ನೇ ತರಗತಿ | 10ನೇ ತರಗತಿ 
ಉತ್ತೀರ್ಣ ಉತ್ತೀರ್ಣ 


ಸರ್ಕಾರಿ ಪದವಿಪೂರ್ವ ಕಾಲೇಜು, | 
ನ್ಯಾಮತಿ ದಾವಣಗೆರೆ ಜಿಲ್ಲೆ 


ಡಿ ದರ್ಜೆ ನೌಕರರು 


[ ಪರಿಶಿಷ್ಟ 
ಜಾತಿ] 


ಮು . ಕಾ , ಜಿ . ಪಂ , 
ಶಿವಮೊಗ್ಗ ರವರ 

ಪತ್ರ ಸಂ : ಸಿ( 4) 
ಉಪ 259/ 90 - 91 

ದಿ:21 -1 - 92 , 
10 - 12 - 91 


7ನೇ ತರಗತಿ 


ರೂ .9405 - 00 


ಸೇವೆಯಲ್ಲಿ 
ಮುಂದುವರೆದಿರುತ್ತಾರೆ 


ಡಿ ದರ್ಜೆ 


12 


ವಿರೂಪಾಕ್ಷಪ್ಪ.ಎ. ಜಿ, ಸ.ಪ. ಪು. ಕಾ , 
ನ್ಯಾಮತಿ ದಾವಣಗೆರೆ ಜಿಲ್ಲೆ 


15 - 2 - 1968 


ಹಿಂದೂ 
ಲಿಂಗಾಯಿತ 


11 - 1 - 1988 


10ನೇ ತರಗತಿ 
ಉತ್ತೀರ್ಣ 


ಪಿ . ಯು . ಸಿ 
ಉತ್ತೀರ್ಣ 


ಡಿ ದರ್ಜೆ ನೌಕರರು 


ವಲಯ 
ಅರಣ್ಯಾಧಿಕಾರಿಗಳ 
ಕಛೇರಿ, ಜಿಲ್ಲಾ 

ಪರಿಷತ್ , 
ಶಿವಮೊಗ್ಗ ಇವರ 
ಆದೇಶದ ಮೇರೆಗೆ 

ಡಿ ದರ್ಜೆ 
ನೌಕರರಾಗಿ [ನೆಡು 
ತೋಪು ಕಾವಲು 

ಗಾರನಾಗಿ] 


25 ವರ್ಷ 


7ನೇ ತರಗತಿ 


ರೂ .9405 - 00 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೨೩, ೨೦೧೫ 


೧೧೯೯ 


9 


10 


| 


11 . 


11 


12 


ಡಿ ದರ್ಜೆ 


13 


ರುದ್ರಪ್ಪ.ಹೆಚ್ , ಸ. ಪ. ಪೂ . ಕಾ , 
ಸವಳಂಗ, ದಾವಣಗೆರೆ ಜಿಲ್ಲೆ 


3 - 6 -1956 


ಹಿಂದೂ 
ಲಿಂಗಾಯ್ತು 


1 - 1 - 1988 


ಅನಕ್ಷರಸ್ಥ 


ನ 


ಕ್ಷ 


ರ 


ಸ್ಥ 


ಡಿ ದರ್ಜೆ 
ನೌಕರರು 


ಸಂ . ಇಡಿ / ಡಿ. ಸ. ಹು . 

ಖಾಲಿ ಹುದ್ದೆ 
78/ 91 -92 ದಿ :12 

11 - 1991 
ದಿ:14 .11.1991 


25 ವರ್ಷ 


ಸೇವೆಯಲ್ಲಿ 
ಮುಂದುವರೆ 
ದಿರುತ್ತಾರೆ. 
ರೂ .9186 - 00 


7ನೇ ತರಗತಿ 


ವಲಯ 


ಹಿಂದುಳಿದ 


ಡಿ ದರ್ಜೆ 


ಹನುಮಂತಪ್ಪ. ಬಿ , ಸರ್ಕಾರಿ 
ಪ್ರೌಢಶಾಲೆ, ಕಂಚಿಕೊಪ್ಪ, 
ದಾವಣಗೆರೆ ಜಿಲ್ಲೆ 


14 


ಸೇವೆಯಲ್ಲಿ 
ಮುಂದುವರೆದಿ 
ರುತ್ತಾರೆ. 


2 - 2 - 1957 


9 - 1 - 1986 


2ನೇ ತರಗತಿ | 2ನೇ ತರಗತಿ 


ಡಿ ದರ್ಜೆ ನೌಕರರು 


27 ವರ್ಷ 


ವರ್ಗ 


ಅರಣ್ಯಾಧಿಕಾರಿ ಗಳು, 
ಸಾಮಾಜಿಕ ಅರಣ್ಯ , 
ಜಿ. ಪಂಚಾಯತ್, 
ಹೊನ್ನಾಳಿ ಇವರ 
ಆದೇಶ ದಿನಕ್ಕೆ 
ರೈ.9.75/ 


7ನೇ ತರಗತಿ 


ರೂ .9405 - 00 


1 . ದಿ :1.7 .88 
ರಿಂದ 31.3.2000 
ವರೆಗೆ ಸಲ್ಲಿಸಿದ 
ಒಟ್ಟು ಸೇವೆ 11 
ವರ್ಷ 8 ತಿಂಗಳು 

30 ದಿನ 


2. ದಿ :1.4 .2004 


ರಿಂದ 


ಶಿವಣ್ಣ , 


IS 


ಸರ್ಕಾರಿ ಪ್ರೌಢಶಾಲೆ, ಗರಣಿ, 
ಮಧುಗಿರಿ ತಾಲ್ಲೂಕು, ತುಮಕೂರು 


27 - 7 - 1964 


ಯಾದವ | 


1 - 7 - 1988 


4ನೇ ತರಗತಿ 


4ನೇ ತರಗತಿ 
ಉತ್ತೀರ್ಣ 


| ಪ್ಲಾಂಟೇಷನ್ ವೋಚರ್ ( ಎಂ . ಆರ್ 
ಆಧಾರದ ಮೇಲೆ ದಿನಗೂಲಿ 
ನೌಕರರಾಗಿ ನೇಮಕ) 


ಕಾವಲು ಗಾರ 


ಸ. ಪ್ರೌ .ಶಾಲೆ, ಗರಣಿ, 
ಮಧುಗಿರಿ ತಾ ಇಲ್ಲಿ 
ಕಾವಲುಗಾರರಾಗಿ 
ಕರ್ತವ್ಯ 
ನಿರ್ವಹಿಸುತ್ತಿದ್ದು 
ದಿನಗೂಲಿಯಾಗಿ 
ರೂ .183 .24 ವಿಶೇಷ 
ಭತ್ಯೆ ಮಾಹೆಯಾನ 
ರೂ .2000 - 00 
ಗಳನ್ನು ಪಡೆಯು 
ತ್ತಿದ್ದಾರೆ 


1. ದಿ:12 - 2 - 2004ರ 

ಇಲ್ಲಿಯವರೆಗೆ 8 
ಸಭಾ ನಡಾವಳಿ 

ವರ್ಷ 
2. ಸರ್ಕಾರದ [ [ ಗೈರುಹಾಜರಿ 
ಆದೇಶ ಸಂಖ್ಯೆ:ಕೃಣ ಅವಧಿ ಕಳೆದು 
314 ಕೃವಸೆ 2000 ಉಳಿದಸೇವೆ] 
3. ಅಪಜ 346 ಆಸೆ 

25 .8 .2008 
2000 

ರಿಂದ 
ದಿ :5 - 1 - 2004 

28.5 . 2009 
ರವರೆಗೆ 
ಅನಾರೋಗ್ಯ ದ 
ನಿಮಿತ್ತ 
ಗೈರುಹಾಜರಾಗಿರು 
ತ್ತಾರೆ 
ಒಟ್ಟು ಸೇವಾವಧಿ 
21 ವರ್ಷ 7 
ತಿಂಗಳು 


ಜಿಲ್ಲೆ . 


೧೨೦೦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೪ಎ 


8 


| 


9 


| 


10 


11 


12 


ಮು . ಶಿ., 
ಸ. ಹಿ. ಪ್ರಾ . 
ಶಾಲೆ, ಹಾಲ್ 
ದೊಡೇರಿ, 
ಶಿರಾ ತಾ ., 
ಮಧುಗಿರಿ 
ಇವರು 


ರಾಮಯ್ಯ, 
ಸರ್ಕಾರಿ ಪದವಿಪೂರ್ವ ಕಾಲೇಜು 
( ಪ್ರೌಢ ಶಾಲಾ ವಿಭಾಗ) ಲಕ್ಕನಹಳ್ಳಿ, 
ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ. 


ಉ .ನಿ , ಮಧುಗಿರಿ 
ರವರ ಪತ್ರ ಸಂ : ಸಿ] 

ಗು . ಕಾ .ನೇಮಕ 
106/ 2004 - 05, 
ದಿನಾಂಕ:02 /11 /200 


1988 - 89 ರಿಂದ 
31.3. 2000 ವರೆಗೆ 
ನಿರಂತಹ 210 

ದಿನ ಸೇವೆ, 
8. 4. 2004 ರಿಂದ 
31.7. 2013ರವರೆಗೆ 
ನಿರಂತರ 240 | 

ದಿನ ಸೇವೆ 
ಸಲ್ಲಿಸಿರುತ್ತಾರೆ 


16 


26 - 7 - 1955 


ನಾಯಕ 


1 - 8 - 1989 


7ನೇ ತರಗತಿ 


ಕಾವಲುಗಾರ 


ರಾತ್ರಿ ಕಾವಲುಗಾರ 


ಸೇವೆಯಲ್ಲಿ 
ಮುಂದುವರೆದಿ 
ರುತ್ತಾರೆ. ದಿನಭತ್ಯೆ 
ರೂ .224 .30 ವಿಶೇಷ 
ಭತ್ಯೆ 2000 - 00 


ದೃಢೀಕರಿ 


ಒಟ್ಟು 


ಸಿರುತ್ತಾರೆ. 


ಸೇವಾಅವಧಿ 20 

ವರ್ಷ 


ಎಸ್. ಎಸ್ . 


ಎಸ್. ಎಸ್. 


17 . 


ಚಂದ್ರಪ್ಪ, 
ಸರ್ಕಾರಿ ಪ್ರೌಢಶಾಲೆ, ಬ್ರಹ್ಮಸಂದ್ರ 
ಮಧುಗಿರಿ ಜಿಲ್ಲೆ 


4 - 7 -1967 


ಪ . ಪಂಗಡ | 


15 .11 .1987 


ಕಾವಲುಗಾರ 


ದಿನಗೂಲಿ ಡಿ ದರ್ಜೆ 

ನೌಕರರಾಗಿ 


ಉ .ನಿ , ಮಧುಗಿರಿ 

ರವರ ಪತ್ರ 
ಸಂಖ್ಯೆ : ಸಿ] 
ಗು . ಕಾ .ನೇಮಕ 
106 /2004 - 05 
ದಿ :2 - 11 - 2004 


23 ವರ್ಷ 4 
ತಿಂಗಳು 


ಸೇವೆಯಲ್ಲಿ 
ಮುಂದುವರೆದಿರುತ್ತಾರೆ 
. ದಿನಭತ್ಯೆ 
ರೂ .224.30 
ವಿಶೇಷ ಭತ್ಯೆ 
2000 - 00 


ಎಲ್ . ಸಿ 


ಎಲ್ . ಸಿ 


1. ಮು . ಕಾ . ನಿ, 
ಜಿ . ಪಂ , ತುಮಕೂರು 

ರವರ ಜ್ಞಾಪನ 
ಸಂ :ತುಜಿಪಂ. ಅ ಬಿ1 
ಅರಣ್ಯ ವಿವ 26/ 

22003 - 04 
ದಿ:20 .1. 2004 


18 


ಸೀತಾರಾಮಯ್ಯ , 
ಸರ್ಕಾರಿ ಪ್ರೌಢಶಾಲೆ, 
ಬೆಂಚಬಸವನಹಳ್ಳಿ, ಸಿರಾ ತಾ : 
ಮಧುಗಿರಿ ಶೈಕ್ಷಣಿಕ ಜಿಲ್ಲೆ. 


2 - 3 - 1965 


ನಾಯಕ 


1 - 9 - 1988 


ಅನಕ್ಷರಸ್ಥ 


ಅನಕ್ಷರಸ್ಥ 


ಎಂ . ಆರ್. ಆಧಾರದ ಮೇಲೆ | ದಿನಗೂಲಿ ಡಿ ದರ್ಜೆ 
ದಿನಗೂಲಿ 

ನೌಕರರಾಗಿ 


25 ವರ್ಷ 


ದಿನಭತ್ಯೆ ರೂ .224.30 
ವಿಶೇಷ ಭತ್ಯೆ 
ರೂ .2000 - 00 


2 . ಉ .ನಿ , ಮಧುಗಿರಿ 
ರವರ ಪತ್ರ ಸಂ : ಸಿ] 

ಗು . ಕಾ .ನೇಮಕ 
106/2004 - 05 
ದಿ :2 - 11 - 2004 
ದಿನಕ್ಕೆ ರೂ .83.25 
ಉ .ನಿ , ಮಧುಗಿರಿ ರವರ 

ಪತ್ರ ಸಂ : ಸಿ ] 
ಗು . ಕಾ .ನೇಮಕ 106 / 

2004 - 05 
ದಿ :2 - 11 - 2004 


19 | 


ನರಸಿಂಹರಾಜಣ್ಣ , 
ಸರ್ಕಾರಿ ಪ್ರೌಢಶಾಲೆ, ಹೆತ್ತಪ್ಪನಹಟ್ಟಿ, | 
ಸಿರಾ ತಾ : ಮಧುಗಿರಿ ಶೈಕ್ಷಣಿಕ ಜಿಲ್ಲೆ. 


16 - 8 - 1963 


ತಿಗಳ 


1 - 9 - 1988 


4ನೇ ತರಗತಿ | 4ನೇ ತರಗತಿ 


1- 9 -1988 ಅರಣ್ಯ ಇಲಾಖೆಯಲ್ಲಿ 
ಕಾವಲು ಗಾರರಾಗಿ ದಿ:4.11.2004 | ದಿನಗೂಲಿ ಡಿ ದರ್ಜೆ 
ರಿಂದ ದಿನಗೂಲಿ ಡಿ ದರ್ಜೆ 

ನೌಕರರಾಗಿ 
ನೌಕರರಾಗಿ 


25 ವರ್ಷ 


ದಿನಭತ್ಯೆ ರೂ .224.30 
ವಿಶೇಷ ಭತ್ಯೆ 
ರೂ .2000 - 00 


ಭಾಗ ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


೧೨೦೧ 


10 


| 


11 


- 12 


ಈರಣ್ಣ. 


20 


1 - 6 - 1966 


ಪರಿಶಿಷ್ಟ 
ಪಂಗಡ 


01 - 07 - 1989 | | 2ನೇ ತರಗತಿ | 2ನೇ ತರಗತಿ 


ದಿನಗೂಲಿ ರಾತ್ರಿ ಕಾವಲುಗಾರ 


ಸರ್ಕಾರಿ ಪದವಿಪೂರ್ವ ಕಾಲೇಜು 
(ಪ್ರೌಢ ಶಾಲಾ ವಿಭಾಗ ) ಕೊರಟಗೆರೆ, 
ಮಧುಗಿರಿ ಶೈ .ಜಿಲ್ಲೆ 


ದಿನಗೂಲಿ ರಾತ್ರಿ 
ಕಾವಲುಗಾರ 


ದಿ:23- 7-2004ಕ್ಕೆ 
ವೇತನ ಒಂದು ದಿನಕ್ಕೆ 

76.40 ಪೈಸೆ 


26 ವರ್ಷ 


ದಿನಭತ್ಯೆ ರೂ .224.30 
ವಿಶೇಷ ಭತ್ಯೆ 
ರೂ .2000 - 00 


23 ವರ್ಷ 9 | 
ತಿಂಗಳು : 


ಎಸ್ . ಎಸ್ . 


ಎಸ್. ಎಸ್. 


| ಪುಟ್ಟರಾಜು. ಡಿ , ಸರ್ಕಾರಿ ಪ್ರೌಢಶಾಲೆ, 
ಸೋದೇನಹಳ್ಳಿ, ಮಧುಗಿರಿ ತಾ , 
ತುಮಕೂರು ಜಿಲ್ಲೆ. 


4 - 8 - 1954 


ಪ . ಜಾತಿ 


1 - 11 - 1989 


ದಿ:1 -11- 1989ರಲ್ಲಿ ದಿನಗೂಲಿ 
ಆಧಾರದಲ್ಲಿ ನೆಡುತೋಪು 

ಕಾವಲುಗಾರ 


1. ದಿನಕ್ಕೆ ರೂ .12.00 
2. ಉ .ನಿ, ಮಧುಗಿರಿ 

ರವರ ಪತ್ರ 
ದಿನಗೂಲಿ ಗ್ರೂಪ್ | ಸಂ :108 / 2004 - 05 
ಡಿ ನೌಕರರು 

ದಿ:2.11 .2004 ರಂತೆ 

ದಿನ ಭತ್ಯೆ 
ರೂ .183.24 ವಿಶೇಷ 
ಭತ್ಯೆ ರೂ .2000 - 00 


ದಿನಭತ್ಯೆ ರೂ .224.30 
ವಿಶೇಷ ಭತ್ಯೆ 
ರೂ .2000 - 00 


ಎಲ್. ಸಿ 


(ಸದರಿಯವರ 
ಜನ್ಮ ದಿನಾಂಕ : 
04 /08/1954 

ಆಗಿದ್ದು, 
ಸದರಿಯವರು 
ಈಗಾಗಲೇ 60 

ವರ್ಷಗಳ 
ವಯೋಮಿತಿ 
ಹೊಂದಿರುತ್ತಾರೆ. 
ದಿನಗೂಲಿ 

ನೌಕರರ 
ಕ್ಷೇಮಾಭಿವೃದ್ಧಿ 

ಅಧಿನಿಯಮ 
2012 ರಡಿಯಲ್ಲಿ 
ಇವರ ಹೆಸರನ್ನು 
ಅಧಿಸೂಚಿಸ 
ಲಾಗಿದೆ) 


ಎಲ್ . ಸಿ 


21 - 11 - 1986 
ಕಂದಾಯ ಇಲಾಖೆ 


22 


ನೇತ್ರಾಕ್ಷಿ ಆಳ್ವ, [ ಸಿ.ಸಿ. ಟಿ] 
ಡೇಟಾ ಎಂಟ್ರಿ ಆಪರೇಟರ್, 
ಉಪನಿರ್ದೇಶಕರ ಕಛೇರಿ, 
ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ . 


30 - 8 -1960 


3ಬಿ 


ಎಸ್.ಎಸ್ . 

ಎಲ್. ಸಿ , 
ಕನ್ನಡ/ ಆಂಗ್ಲ 
ಬೆರಳಚ್ಚು 


ಎಸ್ .ಎಸ್. 
ಎಲ್.ಸಿ, 
ಕನ್ನಡ/ ಆಂಗ್ಲ 
ಬೆರಳಚ್ಚು 


ಬೆರಳಚ್ಚುಗಾರರು 
ಎಸ್.ಎಸ್.ಎಲ್.ಸಿ ಕನ್ನಡ/ ಆಂಗ್ಲ | ಬೆರಳಚ್ಚು ಗಾರರು 

ಬೆರಳಚ್ಚು ಸೀನಿಯರ್ 


ಜಿಲ್ಲಾಧಿಕಾರಿಗಳು , 
ಮಂಗಳೂರು ರವರ 
ಆದೇಶ ಸಂ : ಇ . ಎಸ್ . ಬಿ. | 

( 26 ವರ್ಷ ಸೇವಾ 
ಸಿ.ಆರ್‌ 328 /86 - 87 

ವಿಚ್ಛಿನ್ನತೆ ಇಲ್ಲ 
ದಿ:20 -11-1986 ದಿನಕ್ಕೆ 
ರೂ .18 - 00ರಂತೆ 
ದಿನಗೂಲಿ 


ಪ್ರಸ್ತುತ ಸಿ.ಸಿ. ಟಿ ಹುದ್ದೆ 
ಯಲ್ಲಿ ದಿನಗೂಲಿ 
ನೌಕರರಾಗಿ ಕಾರ್ಯ 
ನಿರ್ವಹಿಸು ತ್ತಿದ್ದಾರೆ. 
ವೇತನ 
ರೂ .8928 - 00 


1- 6 - 91 ರಿಂದ 
ಶಿಕ್ಷಣ ಇಲಾಖೆ 


೧೨೦೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೪ಎ 


1 


. 


1j. 


12 


15 /07/1994 


ರಿಂದ 


15. 07.1994ರಿಂದ 


ಮುಖ್ಯ 


ನೀರು ತುಂಬವ 


ಎಸ್ . ಎಸ್ . 


ಎಸ್ . ಎಸ್ . 


ಶ್ರೀ ಸಂಜೀವಕುಮಾರ ತಂದೆ 
ಲಕ್ಷ್ಮಣರಾವ, ಶಿಕ್ಷಕರ ಶಿಕ್ಷಣ 
ಮಹಾವಿದ್ಯಾಲಯ, ಗುಲ್ಬರ್ಗಾ 


23 


1 - 7 - 1969 


ಮಾಸಿಕ ರೂ . 250 / 
ರಂತೆ 
ದಿನಗೂಲಿಯನ್ನು 
ಸಾದಿಲ್ವಾರು ವೆಚ್ಚದಲ್ಲಿ 
ಭರಿಸುವ 
ಆದೇಶದಂತೆ 
ದಿನಗೂಲಿ 
ನೀಡಲಾಗಿದೆ. ಪ್ರಸ್ತುತ 
ದಿನಗೂಲಿಯನ್ನು 
ರೂ . 4144 / 


ಪ . ಜಾತಿ 


15 - 07 - 1994 


ಜವಾನ ( ಅನಲ) 
ದಿನಗೂಲಿ ಮೇಲೆ 
ನೇಮಿಸಿಕೊಳ್ಳಲಾಗಿದೆ. 


ಎಲ್ . ಸಿ 


ಲೆಕ್ಕಾಧಿಕಾರಿಗಳು 

ಆರ್ಥಿಕ 
ಸಲಹೆಗಾರರ 
ಆಯುಕ್ತರ ಕಛೇರಿ, 
ಸಾ .ಶಿ. ಇ. ಬೆಂಗಳೂರ 
ಎರವರ ಆದೇಶ 
ಸಂ :ಆಯವ್ಯ/5/ ಹ. 
ಹಂ5/ 93 - 94 
ದಿನಾಂಕ: 


ಜೂನ್ 1988 


31 /12 /1996 
(ಸೇವಾ ವಿಚ್ಚಿನ್ನತೆ) 
31 /12 /1996 

ರಿಂದ 
24 /02 /2006ರ 

ವರೆಗೆ) ಪುನಃ 
ಸೇವೆಗೆ ಕಾರ್ಮಿಕ 
ನ್ಯಾಯಾಲಯದ 
ಆದೇಶದಂತೆ 
ದಿನಾಂಕ : 
25 . 02 .2000 | 
ರಂದು ಕರ್ತವ್ಯದ 
ಮೇಲೆ ಪುನಃ 

ಸೇರ್ಪಡೆ 
ಮಾಡಿಕೊಳ್ಳಲಾದೆ 
ಹಾಗೂ ಇಂದಿನ 
ವರೆಗೆ ಸಿ. ಟಿ. ಇ 
ಗುಲ್ಬರ್ಗಾ 
ಸಂಸ್ಥೆಯಲ್ಲಿ 

ಕಾರ್ಯ 
ನಿರ್ವಹಿಸುತ್ತಿದ್ದಾರೆ 
ಒಟ್ಟು ಸೇವಾವಧಿ 
- 21 ವರ್ಷ 


ಜೂನ್ 1988 


31. 01.1994 


ಮಾಸಿಕದಂತೆ 


ಪಾವತಿಸಲಾಗುತ್ತಿದೆ . 


ತಾರಾ 


PR.474 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಾಮಾನ್ಯ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


SC - 500 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 

೧೨೦೩ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಲೋಇ 51 ದಿನ್‌ಸೇ 2013 ದಿನಾಂಕ: 02.06.2015 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರ ಸೆಕ್ಷನ್ 2( ಎ) ನಲ್ಲಿ ಪರಿಭಾಷಿಸಿರುವಂತೆ ದಿನಾಂಕ: 10. 04 .2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ ಕಾರ್ಯನಿರ್ವಹಿಸಿ ಸೇವೆಯನ್ನು 
ಪೂರ್ಣಗೊಳಿಸಿದಂತಹ ಮತ್ತು ಈ ಅಧಿನಿಯಮವು ಪ್ರಾರಂಭಗೊಂಡ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತವಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಕೆಳಕಂಡ 
ವಿಭಾಗ /ಉಪವಿಭಾಗಗಳಲ್ಲಿ ಹಾಗೂ ಇಲಾಖೆಯ ಕಛೇರಿಗಳಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವವರ ಹೆಸರು ಮತ್ತು ಸೇವಾ ವಿವರಗಳನ್ನು ಸದರಿ ಅಧಿನಿಯಮದ ಸೆಕ್ಷನ್ 3(1) ರಡಿ ಅನುಬಂಧ- 1ರಲ್ಲಿ ಅಧಿಸೂಚಿಸಿದೆ. 

ಸದರಿ ಅನುಬಂಧ -1ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ : ಸಂವ್ಯಾಶಾಣ 77 ಶಾಸನ 2012 , ದಿನಾಂಕ : 15. 02 .2013ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 
2012ರಲ್ಲಿನ ಉಪಬಂಧಗಳಿಗೆ ಬದ್ದವಾಗಿರತಕ್ಕದ್ದು. 

ಈ ಅಧಿಸೂಚನೆಯ ಅನುಬಂಧದಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದಕ್ಷಿಣ), ಬೆಂಗಳೂರು, ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ, ಮುಖ್ಯ ಇಂಜಿನಿಯರ್, ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು ಇವರು ಸರ್ಕಾರಕ್ಕೆ 

ಒದಗಿಸಿರುವ ಮಾಹಿತಿಯನ್ನು ಆಧರಿಸಿರುತ್ತದೆ. 
2 . ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸತ್ಯಕ್ಕೆ ದೂರವಾದ/ ನಕಲಿ /ಫೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ತಂತಾನೇ ರದ್ದಾಗುತ್ತದೆ. 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರಂತೆ ಅರ್ಹತೆ ಹೊಂದದೇ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ತಂತಾನೇ ರದ್ದಾಗುತ್ತದೆ. ಈ ಕುರಿತು ಹಕ್ಕನ್ನು ಸರ್ಕಾರ ಕಾಯ್ದಿರಿಸಿಕೊಂಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮರಿಯಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು - ಸಿ) 

ಅನುಬಂಧ - 1 ದಿನಗೂಲಿ ನೌಕರರ ವಿವರಗಳು 
ಅಭ್ಯರ್ಥಿಯ ಹೆಸರು | ಹುಟ್ಟಿದ ದಿನಾಂಕ 

ವರ್ಗ ದಿನಗೂಲಿ ಸೇವೆಗೆ ದಿನಗೂಲಿ ಸೇವೆಗೆ 

| ದಿನಗೂಲಿ ಸೇವೆಗೆ 

ಪ್ರಸ್ತುತ ದಿನಗೂಲಿ ಸೇವೆಗೆ | ಒಟ್ಟು ದಿನಗೂಲಿ ಸೇವೆ | [ ಪ್ರಸ್ತುತ ದಿನಗೂಲಿ 
(ಸಾಮಾನ್ಯ ಸೇರಿದ ದಿನಾಂಕ ಸೇರುವ ವೇಳೆ ಹಾಗೂ ಪಡೆದ ದಿನಾಂಕ ನೇಮಕಗೊಂಡ ಹುದ್ದೆ ನಿರ್ವಹಿಸುತ್ತಿರುವ ತೆಗೆದು ಕೊಳ್ಳಲು (ಸೇವಾ ವಿಚ್ಛಿನ್ನತೆ ಸೇವೆಯಲ್ಲಿರುವ ಬಗ್ಗೆ 
ಹಿಂದುಳಿದ/ ಪರಿ ಅಭ್ಯರ್ಥಿಯ 

ಹಾಗೂ ವೃಂದ ( ಸದರಿ ಹುದ್ದೆ ಹಾಗೂ ಹೊರಡಿಸಿದ ಆದೇಶ ವಿವರದೊಂದಿಗೆ) ಷರಾ (ವೇತನ ಇತರೆ) 
ಶಿಷ್ಟ ಜಾತಿ ವಿದ್ಯಾರ್ಹತೆ ಮತ್ತು ಹುದ್ದೆಗೆ ವೃಂದ ಮತ್ತು 

ಹಾಗೂ ವೇತನ 
ಪಡೆದ ದಿನಾಂಕ 

ನೇಮಕಾತಿ 
ಪಂಗಡ 

ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


*)& 


ವೃಂದ 


ಪರಿಶಿಷ್ಟ 


2 


| 


| 


10 


12 


2 .7 .1966 


| ಸಾಮಾನ್ಯ 


1 . 2 .1992 


3 - 1998 


ಬಿ . ಇ ಸಿವಿಲ್ 


ಸಹಾಯಕ 


ಸಂ : ಲೋಇ: 56: 


ಸಹಾಯಕ 
ಇಂಜಿನೀಯರ್ ಬಿ . ಇ | 


ಇಂಜಿನಿಯರ್ 


- ಶ್ರೀ ನಾರಾಯಣ 
ಹರನೂರಕರ ಸಕಾನಿಇಂ. 
ಲೋ . ಬಂ ಮತ್ತು ಒಜಸಾ 
ಇಲಾಖೆ ಉಪ ವಿಭಾಗ, 

ಕಲಬುರಗಿ 


ಪಿಡಬ್ಲೂಸಿ: 2000 
ದಿನಾಂಕ: 18.4.2002 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


೧೨೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೪ಎ 


4 


| 


5 


10 


11 


12 


2 


| 


3 . 11 .1967 


| ಸಾಮಾನ್ಯ 


17.11. 1990 


1988 ನೇ ಸಾಲು | ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನಿಯರ್ 


ಕಿರಿಯ 
ಇಂಜಿನಿಯರ್ 


ಸಂ . ನಆಇ: 227²93 : 

ಬೆಂಗಳೂರು 


ಶ್ರೀ ಆನಂದ ಕೇಶವರಾವ 
ದೇಶಪಾಂಡೆ ಸಕಾನಿಇಂ 
ಲೋ , ಬಂ ಮತ್ತು ಒಜಸಾ 
ಇಲಾಖೆ ಉಪವಿಭಾಗ, 
ಮುಂಡಗೋಡ 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


ದಿನಾಂಕ: 17.3.1997 


16 . 5 .1969 


ಹಿಂದುಳಿದ 


1 . 1 .1992 


10.1994 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


ಶ್ರೀ ಶೇಖ ಅಬ್ದುಲ್ 
ರಫೀಕ್ ಸಕಾನಿ ಇಂ , 
ಲೋ , ಬ೦ . ಒಜಸಾ 
ಇಲಾಖೆ ಉಪವಿಭಾಗ, 

ಕಲಬುರಗಿ . 


ಲೋಇ: 96 : 
ಪಿಡಬ್ಲೂಸಿ: 99 
ದಿನಾಂಕ: 12.4 .2002 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


19 . 6 .1966 


| ಹಿಂದುಳಿದ 


1 . 2 .1992 


16.10 .1997 


| | 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


ಶ್ರೀ ಬಲಭೀಮ ತಂದೆ 
ಕಲ್ಯಾಣರಾವ ಸಕಾನಿಇಂ, 
ಲೋ , ಬಂ ಮತ್ತು ಒಜಸಾ 
ಇಲಾಖೆ ಉಪವಿಭಾಗ, 

ಜೇವರ್ಗಿ 


ಲೋಇ: 4: 
ಪಿಡಬ್ಲೂಸಿ: 2000 
ದಿನಾಂಕ: 16.4.2002 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


| 


20 . 7.1970 


| ಸಾಮಾನ್ಯ | 


1.9 .1992 


| 


30.7.1996 


| ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ | 


ಕಿರಿಯ 
ಇಂಜಿನೀಯರ್ 


ಲೋಇ: 67: ಪಿ 
ಡಬ್ಲೂಸಿ: 1996 
ದಿನಾಂಕ: 1.9 .1997 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


ಶ್ರೀ ಭೀಮಸೇನ 
ಶೇಷಾಚಾರ್ಯ 
ಸಕಾನಿಇ೦, ಲೋ , ಬಂ 
ಮತ್ತು ಒಜಸಾ ಇಲಾಖೆ 
ಉಪವಿಭಾಗ, ಜೇವರ್ಗಿ 
ಶ್ರೀ ವೀರಶೆಟ್ಟಿ ಶೆಟಿಕಾರ 
ಸಕಾನಿಇಂ., ಲೋ , ಬಂ 
ಮತ್ತು ಒಜಸಾ ಇಲಾಖೆ 
ಉಪವಿಭಾಗ, ಬೀದರ್ 


23. 7.1968 


ಸಾಮಾನ್ಯ 


1.5 .1992 


1 -1996 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


ಲೋಣ: 
51:ಪಿಡಬ್ಲೂಸಿ: 1998 
ದಿನಾಂಕ: 10 .7 .1998 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


7 


. 


22. 7.1966 


ಸಾಮಾನ್ಯ 


2 .10.1989 


21.1.1994 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


ಶ್ರೀ ಪ್ರಾಣೇಶ್ 
ಜೋರಾಪೂರ ಸಕಾನಿಣಂ, 
ಲೋ , ಬಂ ಮತ್ತು ಒಜಸಾ 
ಇಲಾಖೆ ಉಪವಿಭಾಗ, 

ಹೊಸಪೇಟೆ 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


ಸರ್ವೋಚ್ಛ 
ನ್ಯಾಯಾಲಯತ ರಿ.ಪಿ . 

ಸಂ : 737 /90 , 
738 / 90 , 1038 / 90 , 
297 /91 ಸರ್ಕಾರಿ 

ಆದೇಶ ಸಂ : 
ಪಿಡಬ್ಲೂಡಿ: 814 
ಪಿಡಬ್ಲೂಸಿ: 96 
ದಿನಾಂಕ: 19 .7.1997 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


೧೨೦೫ 


10 


11 


12 


1 . 6 .1967 


ಹಿಂದುಳಿದ | 


2 . 8 .1990 


1990 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


ಲೋಇ: 10: 
ಪಿಡಬ್ಲೂಸಿ: 2006 
ದಿನಾಂಕ : 24 .3. 2006 


ಮಾಸಿಕ ವೇತನ 
ಸಿಬ್ಬಂದಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


ಶ್ರೀ ಮಸೂದ ಅಲಿ 
ಸಕಾನಿಣಂ, ಲೋ , ಬಂ 
ಮತ್ತು ಒಜಸಾ ಇಲಾಖೆ 
ಉಪವಿಭಾಗ , ಮಾನ್ವಿ 

ರೂಬೆನ್ ಬಾಬು 
ಸಕಾನಿಇಂ ಲೋಇಉಪ 
ವಿಭಾಗ, ಕಲಬುರಗಿ 


25 . 7 .1963 


ಹಿಂದುಳಿದ 


1 . 3 .1993 


1991 


ಡಿಪ್ಲೋಮಾ ಸಿವಿಲ್ | ಕಿರಿಯ ಇಂಜಿನೀಯರ್ 


ಕಿರಿಯ 
ಇಂಜಿನೀಯರ್ 


4 - 9 - 1969 


ಹಿಂದುಳಿದ | 


17 - 11 - 1979 


| 


ಎಸ್ . ಎಸ್ . ಎಲ್. ಸಿ 


ಕಾವಲುಗಾರ - ಡಿ 


| 


ಕಾವಲುಗಾರ - ಡಿ | | 


ಶ್ರೀ ಎ . ಆರ್. 
ಚಾಂದವಾಲೆ 


ಎಸ್.ಎಸ್.ಎಲ್. ಸಿ 

10 .05.1989 


10 . 05 .1989 


ದಿನಗೂಲಿ ಆಧಾರದ 

ಮೇಲೆ ಕೆಲಸ 

ನಿರ್ವಹಿಸುತ್ತಿದ್ದಾರೆ 
ಕೈ ರಸೀದಿ ಆಧಾರ | 23 ವರ್ಷ 4 ತಿಂಗಳೂ | ರೂ . 7542.00 ಪ್ರತಿ 
ಮೇಲೆ ವೇತನ (ಕೆ.ಎ. ಟಿ. ಆದೇಶದಂತೆ ತಿಂಗಳು 

ಬಟವಡೆ ಮುಂದುವರೆದಿದ್ದಾರೆ) 
ಮಾಡಲಾಗುತ್ತದೆ. 

21 ವರ್ಷ 
(25.06.13 ) ರ ವರೆಗೆ 


11 


|| 


04. 03 .1971 


ಹಿಂದುಳಿದ | 


11. 01.1991 


7ನೇ 


7ನೇ 


ಹೆವಿ ಮಜದೂರ 


ಅ . ಪ . ಕು . ಭಾ . 


ಶ್ರೀ ಶಮಶೋದ್ದೀನ ತಂ . | 

ಗಫೂರಸಾಬ 


( ಏಳನೇ ತರಗತಿ ) 


( ಏಳನೇ ತರಗತಿ) 


(ಕೈ ರಸೀದಿ 
ಆಧಾರದ ಮೇಲೆ) 


ಉಮಾಪತಿ / ಈಶಪ್ಪ 


15 . 05.1967 


ಪ . ಪಂ . 


1 . 7 .1991 


ಎಸ್ . ಎಸ್ . ಎಲ್. ಸಿ 


ಎಸ್.ಎಸ್.ಎಲ್. ಸಿ 


ಅಕ್ಷರಸ್ಥ ಸಹಾಯಕ 


ಅಕ್ಷರಸ್ಥ ಸಹಾಯಕ 


243 / 05 - 08 - 1991 


06. 07 .1994 


ರೂ . 742.50 


ಪತ್ರಪ್ಪ / ವೀರ ಭದ್ರಪ್ಪ 


01 /06 /1959 


ಪ . ಪಂ . 


01. 08. 1990 


ಮಜದೂರ 


ಮಜದೂರ 


158/ 04 . 09 .1990 


ರೂ . 688.50 


14 


ನಾಗೇಶ್ / ಎಂ . ಲಂಕಪ್ಪ 


01. 06.1975 


ಪ . ಜಾ 


01.07.1994 


ದ್ವಿತೀಯ ಪಿ. ಯು . ಸಿ. 


ಅಕ್ಷರಸ್ಥ ಸಹಾಯಕ 


ಎಸ್.ಎಸ್.ಎಲ್. ಸಿ 

21. 05 .1991 


ಅಕ್ಷರಸ್ಥ ಸಹಾಯಕ 


10610 - 08 - 1994 


ರೂ . 846. 00 


20 - 07 - 1965 


1 - 3 - 1990 


6ನೇ ತರಗತಿ 


6ನೇ ತರಗತಿ 


ಗ್ಯಾಂಗಮನ್ 


ಗ್ಯಾಂಗಮನ್ 


9 / 4 / 05 - 04 - 1990 


ಕರಿಬಸ್ಸಪ್ಪ/ 
ಶಂಭುಲಿಂಗಪ್ಪ 
ಏಲಿಶ ಬುಡ್ಡಪ್ಪ 


20 - 06 - 1978 


ರೂ . 780.00 


16. 


02 - 05 - 1968 


ಪ . ಜಾ 


1 - 9 - 1991 


ಹೆವಿ ಮಜದೂರ 


ಹೆವಿ ಮಜದೂರ 


82 /04 - 10 - 1991 


ರೂ . 546. 00 


ಸೂಗಪ್ಪ 


01 - 06 - 1964 


ಪ . ಪಂ . 


1 - 9 - 1991 


2ನೇ ತರಗತಿ 


2ನೇ ತರಗತಿ 


ಹೆವಿ ಮಜದೂರ 


ಹೆವಿ ಮಜದೂರ 


79 / 04 - 10 -1991 


10 - 04 - 1978 


ರೂ 527. 00 


ಸ್ಯಾಮ್ರಲ್ 


08 - 04 - 1970 


ಪ . ಜಾ 


1 - 10 - 1991 


ಹೆವಿ ಮಜದೂರ 


ಹೆವಿ ಮಜದೂರ 


225 / 04 - 11 - 1991 


ರೂ . 564.20 


19 


ಈರಣ್ಣ/ ಹನುಮಂತು 


07 - 06 - 1971 


ಹಿಂದುಳಿದ 


1 - 2 - 1990 


ಹೆವಿ ಮಜದೂರ 


ಹೆವಿ ಮಜದೂರ 


190 / 03 - 03 - 1990 


ರೂ . 450.90 


೧೨೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೪ 


8 


10 . 


11 


11 


20 | 


ಕರುಣಾಕರ 


12 - 07 - 1970 


| ಸಾಮಾನ್ಯ 


1 - 7 - 1994 


5ನೇ ತರಗತಿ 


5ನೇ ತರಗತಿ 


ಹೆವಿ ಮಜದೂರ 


| ಹೆವಿ ಮಜದೂರ 


104 /10 - 08 - 1994 


08 - 09 - 1981 


ರೂ . 846. 00 


21 


01 - 06 - 1974 


ಹಿಂದುಳಿದ 


1 - 3 - 1996 


ಎಸ್. ಎಸ್ . ಎಲ್ . ಸಿ 


ಡಿಆರ್ ಆರ್ ಚಾಲಕ 


ಡಿಆರ್ ಆರ್ 


138 / 31 - 03 -1996 


ಎಂ . ಡಿ. ರಫೀ / ಖಾಜಾ 

ಹುಸೇನ್ 


ಎಸ್. ಎಸ್. ಎಲ್. ಸಿ 

041995 


041995 


ಚಾಲಕ 


ರೂ . 759 . 00 


ಹಿಂದುಳಿದ | 


1 - 12 - 1995 


ಎಸ್ . ಎಸ್ . 


ಎಸ್. ಎಸ್ . 


ಜೀಪ ಡ್ರೈವರ್ 


ಜೀಪ ಡ್ರೈವರ್ 


135 / 30 - 03 - 1996 


22 | ಎಂ . ಡಿ. ಇಮ್ತಿ ಯಾಜ್ | | 11 - 08 -1977 | 

ಅಬ್ದುಲ್‌ಜಬ್ಬಾರ 


ಎಲ್. ಸಿ . 


ಎಲ್ . ಸಿ. 


ರೂ . 759 .00 


ಫೇಲ್ 


ಫೇಲ್ 


01 - 06 - 1976 | 


ಹಿಂದುಳಿದ 


| 


1 - 2 - 1996 . 


ಅಕ್ಷರಸ್ಥ ಸಹಾಯಕ | 


ಅಕ್ಷರಸ್ಥ ಸಹಾಯಕ 


137 /30 - 03 - 1996 


ಖಾಜಾ ಹುಸೇನ್/ | 
ಸದ್ದಿಲ್ಲಿಸಾಬ್ 


ದ್ವಿತೀಯ ಪಿ . ಯು . ಸಿ. | ದ್ವಿತೀಯ ಪಿ . ಯು . ಸಿ. | | 
09 /1995 

- 09 /1995 


ರೂ . 759 .00 


24 


ಜಾನಪ್ಪ /ನರಸಪ್ಪ 


01 - 09 - 1975 


ಪ . ಜಾ 


1 - 3 - 1996 


ಹೆವಿ ಮಜದೂರ 


ಹೆವಿ ಮಜದೂರ 


67 / 30 - 03 - 1996 


ರೂ . 759 . 00 


25 


01 -10 - 1977 


| ಹಿಂದುಳಿದ 


1 - 3 - 1996 


ಹೆವಿ ಮಜದೂರ 


ಹೆವಿ ಮಜದೂರ 


115 /30 - 03 - 1996 


ಲೇಶಪ್ಪ/ ಯಲ್ಲಪ್ಪ 
ಎಂ . ಡಿ. ರಸೋಲ್/ 


26. 


01 - 06 - 1977 


ಹಿಂದುಳಿದ 


1 - 2 - 1996 


9ನೇ ತರಗತಿ 


9ನೇ ತರಗತಿ 


ಹೆವಿ ಮಜದೂರ 


ಹೆವಿ ಮಜದೂರ 


57/30 - 03 - 1996 


ಗೂಡುಸಾಬ್ 


ರೂ . 759 . 00 


27 


01 - 06 - 1976 


ಹಿಂದುಳಿದ 


5 - 3 - 1996 


7ನೇ ತರಗತಿ 


7ನೇ ತರಗತಿ 


ಹೆವಿ ಮಜದೂರ 


ಹೆವಿ ಮಜದೂರ 


64 /30 - 03 - 1996 


ಹುಸೇನ್ 
ಪಾಷ/ ಬಂದೇನವಾಜ್ 


28 


ಬಸ್ಸಪ್ಪ ತಂ . ಮಲ್ಲಪ್ಪ | 


01 - 06 - 1969 


ಪ . ಜಾ 


1 - 11 - 1991 


ಹೆವಿ ಮಜದೂರ 


ಹೆವಿ ಮಜದೂರ 


02 / 06 - 12 - 1991 


29 


ಖಾಜಾ ತಂ . 


18 - 01 - 1961 


ಹಿಂದುಳಿದ 


1 - 10 - 1979 


ಹೆವಿ ಮಜದೂರ 


ಹೆವಿ ಮಜದೂರ 


27 /05 - 11 - 1979 


ಗೂಡ್ಸಾಬ್ 


ರೂ . 90 . 00 


30 | 


ಚಂದ್ರಕಾಂತ ತಂದೆ 


28 - 03 - 1961 


ಹಿಂದುಳಿದ 


1 - 2 - 1995 


ಡಿ ಎಂ 


ಡಿ ಎಂ 


41 /08 - 03 - 1995 


ಬ್ಯಾಚಲರ್ ಆಫ್ 
ಇಂಜನೀಯರಿಂಗ್ 


ಬ್ಯಾಚಲರ್ ಆಫ್ 
ಇಂಜನೀಯರಿಂಗ್ 


ಈಶ್ವರಪ್ಪ 


ಪಾಸ್ 


ಪಾಸ್ 


ದಿ : 26 - 02 - 1989 


- ದಿ : 26 - 02 -1989 


31 


|| 


01 - 06 - 1971 


| ಸಾಮಾನ್ಯ 


1 - 6 - 1994 


ಎಸ್ . ಎಸ್ .ಎಲ್. ಸಿ 


| 


ಅಕ್ಷರಸ್ಥ ಸಹಾಯಕ | ಅಕ್ಷರಸ್ಥ ಸಹಾಯಕ 


132 / 6 - 08 - 1994 


ಗಂಗಯ್ಯಸ್ವಾಮಿ ತಂದೆ | 
ಕುಮಾರಸ್ವಾಮಿ 


ಎಸ್ .ಎಸ್ .ಎಲ್. ಸಿ 
21 - 05 -1991 


21 - 05 - 1991 


02 - 08 -1976 


ಪ . ಜಾ 


1 - 3 - 1994 


ಗ್ಯಾಂಗಮನ್ 


ಗ್ಯಾಂಗಮನ್ 


67 /15 - 06 - 1994 


ಹನುಮಂತ ತಂದೆ 

ಲಾಲಪ್ಪ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


೧೨೦೭ 


0 . 


11 


14 


33 | 


ಪ. ಪಂ . 


| 


01- 03 -1994 


- - 


| 


- 


| 


ಗ್ಯಾಂಗಮನ್ 


68/15 - 06 - 1994 


ಹ್ಯಾಗಪ್ಪ ತಂದೆ ಅಯ್ಯಪ್ಪ | 23 -10 -1967 | 
ಸೈಯದ್ 

01 - 06 -1976 | 
ಆಲಂ/ ದಾದಾಮಿಯ 


ಗ್ಯಾಂಗಮನ್ | 
ಎಲ್ . ಎಂ . 


ಹಿಂದುಳಿದ 


1 - 11 - 1995 


7ನೇ ತರಗತಿ 


7ನೇ ತರಗತಿ 


ಎಲ್. ಎಂ 


72 /12 -12 -1995 


ರೂ . 485. 00 


ಬಸವರಾಜ / 


14 - 05 - 1977 


| ಸಾಮಾನ್ಯ 


01 - 11 - 1995 


| 


ಅಕ್ಷರಸ್ಥ ಸಹಾಯಕ | 


ಅಕ್ಷರಸ್ಥ ಸಹಾಯಕ 


78 /12 - 12 - 1995 


ಎಸ್. ಎಸ್. ಎಲ್ .ಸಿ . 

041993 


ಎಸ್ .ಎಸ್.ಎಲ್. ಸಿ. 

041993 


ಪುಂಡಲಿಕಪ್ಪ 


ರೂ .485. 00 


31 - 10 -1976 


| 


ಸಾಮಾನ್ಯ 


| 


1 - 11 - 1995 


ಎಸ್ . ಎಸ್ . ಎಲ್ . ಸಿ 


ಅಕ್ಷರಸ್ಥ ಸಹಾಯಕ | ಅಕ್ಷರಸ್ಥ ಸಹಾಯಕ 


75 /12 - 12 - 1995 


ವಿಜಯ 
ಕುಮಾರ /ಕರಿಬಸ್ಸಪ್ಪ 


ಎಸ್ .ಎಸ್ .ಎಲ್. ಸಿ 
- 04 /1993 


ರೂ . 485.00 


07 - 01 - 1972 


| ಸಾಮಾನ್ಯ 


12 - 01 - 1993 


ಅಕ್ಷರಸ್ಥ ಸಹಾಯಕ | 


ಅಕ್ಷರಸ್ಥ ಸಹಾಯಕ 


49 / 06. 02 .1994 


ನರಸಿಂಹ ಬಿ . ತಂದೆ 

ಶೇಖರ ಬಿ . 


ಎಸ್.ಎಸ್.ಎಲ್. ಸಿ 

04 /1987 


ದ್ವಿತೀಯ 
ಪಿ . ಯು . ಸಿ 


ರೂ . 373. 00 


01 - 06 - 1973 


ಹಿಂದುಳಿದ 


01 - 03 - 1992 


8ನೇ ತರಗತಿ 


ಕುಕ್ 


| 


ಕುಕ್ 


73 /03 - 04 - 1992 


8ನೇ ತರಗತಿ 
07 /1992 


01 - 06 -1974 


ಹಿಂದುಳಿದ | 


5 - 4 - 1993 


ಅಜೇರ್ ಹುಸೇನ್ 
ತಂ . ದೀನ ಮಹಮ್ಮದ್ 
ಚಂದ್ರಶೇಖರ್‌ ತಂ . 

ಹನುಮಂತಪ್ಪ 
ಶಿವಾಜಿ ರಾವ್ ತಂದೆ 

ಪಾಪರಾವ್ 


ಗ್ಯಾಂಗಮನ್ 


ಗ್ಯಾಂಗಮನ್ 


195 /19 - 06 - 1993 


40 


20 - 07 - 1965 


ಹಿಂದುಳಿದ 


13 - 01 - 1995 


7ನೇ ತರಗತಿ 


7ನೇ ತರಗತಿ 


ಕುಕ್ 


ಕುಕ್ 


5503 - 01 - 1995 


ರೂ . 725.00 


41 


01 - 06 - 1966 


| ಹಿಂದುಳಿದ | 


13 - 01 - 1995 


ಸ್ವೀಪರ್ 


ಸ್ವೀಪರ್ 


59 /13 - 01 -1995 


3 


ಖಾಸಿಮ್ ತಂ . 
ಶರಮೋದ್ದೀನ್ 


ರೂ . 603. 00 


(ನೋಟರಿ ಪ್ರತಿ 

ಪ್ರಕಾರ 


42 | ಯಮನಪ್ಪ ತಂ . ಗುಂಡಪ್ಪ 


16 - 08 - 1959 


| ಹಿಂದುಳಿದ 


13 - 01 - 1995 


ಧೋಬಿ 


ಧೋಬಿ 


53 /13 - 01 - 1995 


ರೂ . 517.00 


(ನೋಟರಿ ಪ್ರತಿ 

ಪ್ರಕಾರ 


43 | ತಿಪ್ಪಣ್ಣ ತಂ . ಹನ್ನಂತು 


01 - 06 - 1971 


ಪ . ಜಾ 


19 - 01 - 1995 


ಕಾವಲುಗಾರ 


ಕಾವಲುಗಾರ 


69 /13 - 01 - 1995 


ರೂ . 717. 00 


(ನೋಟರಿ ಪ್ರತಿ 

ಪ್ರಕಾರ) 


44 


ಜಾವೀದ್ ತಂ . ಜಾಫರ್ 


01 - 06 - 1972 


ಹಿಂದುಳಿದ 


ಸ್ವೀಪರ್ 


ಸ್ವೀಪರ್ 


ದಾಖಲೆಗಳು 
ಲಭ್ಯವಿರುವುದಿಲ್ಲ 


ದಾಖಲೆಗಳು 
ಲಭ್ಯವಿರುವುದಿಲ್ಲ. 


ಸಾಬ್ 


(ನೋಟರಿ ಪ್ರತಿ 

ಪ್ರಕಾರ) 


45 | ಶ್ರೀ ಶರಣಪ್ಪ, ಭೀಮಪ್ಪ 


06 - 01 - 1959 


ಸಾಮಾನ್ಯ | | 


01 - 04 - 1986 


4ನೇ ತರಗತಿ 


4ನೇ ತರಗತಿ 


ಗ್ಯಾಂಗಮನ್ 


ಗ್ರೂಪ್- ಡಿ 


27 ವರ್ಷ 


ಸದರಿಯವರು 
ದಿನಗೂಲಿಯಲ್ಲಿ 
ಮುಂದುವರೆದಿರುತ್ತಾರೆ. 


R .N .I. No. KARBIL/2001/47147 POSTAL REGN. No . RNP/KA /BGS/2202/2014-16 
Licensed to postwithout prepayment WPP No . 297 


೧೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೩ , ೨೦೧೫ 


ಭಾಗ ೪ಎ 


- 


2 


10. 


11 


12 


3C|N 


ಗ್ರೂಪ್- ಡಿ 


31 ವರ್ಷ 


46 | ಶ್ರೀ ಅಜಮೋದ್ದೀನ್ ತಂದೆ | 20 - 06 -1965 | ಹಿಂದುಳಿದ | 01 - 12 - 1983 

ಇಸಯಿಲ್ 


47 | ಶ್ರೀ ಎನ್ . ಗಿರೀಶ 


21 - 04 - 1968 


ಹಿಂದುಳಿದ | 


01 - 01 - 1990 


| 


| 


23 ವರ್ಷ 


ಎಸ್. ಎಸ್ .ಎಲ್. ಸಿ . 
ಪಾಸ್ 1983 - 84 


ಎಸ್ . ಎಸ್ . ಎಲ್. ಸಿ . 
ಪಾಸ್ 1983 - 84 


ಅಕ್ಷರಸ್ಥ ಸಹಾಯಕ | ಅಕ್ಷರಸ್ಥ ಸಹಾಯಕ 

ವೃಂದ ಸಿ ವೃಂದ ಸಿ 


ವರ್ಗ 


ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 26.00 

ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 22.50 


ಸದರಿಯವರು 

ದಿನಗೂಲಿಯಲ್ಲಿ 
ಮುಂದುವರೆದಿರುತ್ತಾರೆ. 

ದಿನಗೂಲಿ ನೌಕರ 
ರೂ . 192 .40 ದಿನಕ್ಕೆ 

ರೂ . 2000.00 
ದಿನಗೂಲಿ ನೌಕರ 
ರೂ . 192.40 ದಿನಕ್ಕೆ 
ರೂ . 2000. 00 


48 | ಶ್ರೀ ಡಿ.ಎಸ್.ಈಶ್ವರಾಚಾರಿ 


23 - 05 - 1961 


ಹಿಂದುಳಿದ | 


26 - 09 - 1987 


ಎಸ್. ಎಸ್.ಎಲ್. ಸಿ. 


26 ವರ್ಷ 


ಎಸ್ . ಎಸ್ .ಎಲ್. ಸಿ . 
1982 - 83 ಐಟಿಐ 
ಪಾಸ್ 1985 


ಐಟಿಐ ತರಬೇತಿ 
ಹೊಂದಿದವ ವೃಂದ ಸಿ 


ಐಟಿಐ ತರಬೇತಿ 
ಹೊಂದಿದವ 


ವರ್ಗ 


ಐಟಿಐ ತರಬೇತಿ 
ಹೊಂದಿದವ 


49 | ಶ್ರೀ ಕೆ. ಸೋಮಸುಂದರ್‌ | 


21 - 07 - 1964 


- 26 - 05 -1989 


| | 


24 ವರ್ಷ 


ಹಿಂದುಳಿದ 
ವರ್ಗ 


ಎಸ್ .ಎಸ್.ಎಲ್. ಸಿ . 
1980 ಮತ್ತು ಜೆಒಸಿ 
ಪಾಸ್ 1986 


ಎಸ್.ಎಸ್ .ಎಲ್. ಸಿ. 

ಮತ್ತು ಜೆಒಸಿ 


ಆದೇಶ ಲಗತ್ತಿಸಲಾಗಿದೆ 
ದಿನಕ್ಕೆ ರೂ . 19. 00 


ವೃಂದ ಸಿ 
ಪ್ರಥಮ ದರ್ಜೆ ವೈರ್ | ಪ್ರಥಮ ದರ್ಜೆ 
ಮೆನ್ ವೃಂದ ಸಿ | ವೈರ್ ಮೆನ್ 

ವೃಂದ ಸಿ 
ಪ್ರಥಮ ದರ್ಜೆ ವೈರ್‌ ಪ್ರಥಮ ದರ್ಜೆ 
ಮೆನ್ ವೃಂದ ಡಿ . 

ವೈರ್ ಮೆನ್ 
ವೃಂದ ಡಿ 


ದಿನಗೂಲಿ ನೌಕರ 
ರೂ . 192 .40 ದಿನಕ್ಕೆ 

ರೂ . 2000.00 


_ 50 | ಶ್ರೀ ಬೆಟ್ಟಸ್ವಾಮಿ 


01 - 06 - 1964 


ಹಿಂದುಳಿದ 


01 - 01 - 1990 


23 ವರ್ಷ 


ಎಸ್ .ಎಸ್. ಎಲ್. ಸಿ. | 

ಅನುತ್ತೀರ್ಣ 


ವರ್ಗ 


ಎಸ್ . ಎಸ್.ಎಲ್. ಸಿ 
ಅನುತ್ತೀರ್ಣ ಟಿ.ಸಿ 
ದಿನಾಂಕ 
11/ /1982 - 83 


ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 26.00 


ದಿನಗೂಲಿ ನೌಕರ 
ರೂ . 192.40 ದಿನಕ್ಕೆ 
ರೂ . 2000. 00 


51 | ಶ್ರೀ ಎಂ . ಶಿವಲಿಂಗೇಗೌಡ| 


03 - 04 - 1962 


26 - 09 - 1987 


ಎಸ್ . ಎಸ್ . ಎಲ್. ಸಿ 


26 ವರ್ಷ 


ಹಿಂದುಳಿದ 
ವರ್ಗ 


ಎಸ್ . ಎಸ್ . ಎಲ್. ಸಿ 
ಪಾಸ್ 1981 - 82 


ಪ್ರಥಮ ದರ್ಜೆ ವೃರ್‌ 
ಮನ್ ವೃಂದ ಸಿ 


ಪಾಸ್ 


[ ಪ್ರಥಮ ದರ್ಜೆ 

ವೃ‌ ಮನ್ 
ವೃಂದ ಸಿ 
ವಿದ್ಯುತ್ ಸಹಾಯಕ 
ವೃಂದ ಡಿ 


ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 21.00 


ದಿನಗೂಲಿ ನೌಕರ 
ರೂ . 192 .40 ದಿನಕ್ಕೆ 
ರೂ . 2000.00 


52 | ಶ್ರೀ ನಾರಾಯಣಸ್ವಾಮಿ 


18 - 01 - 1963 


ಹಿಂದುಳಿದ | 


26 - 09 - 1987 


7ನೇ ತರಗತಿ 


26 ವರ್ಷ 


7ನೇ ತರಗತಿ 
ಟಿ. ಸಿ . ದಿನಾಂಕ: 
3/ 7 /2014 


ವಿದ್ಯತ್ ಸಹಾಯಕ 

ವೃಂದ ಡಿ 


ವರ್ಗ 


ದಿನಗೂಲಿ ನೌಕರ 
ರೂ . 192.40 ದಿನಕ್ಕೆ 

ರೂ . 2000 .00 


ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 18. 70 

ಆದೇಶ 
ಹೊರಡಿಸಿರುವುದಿಲ್ಲ 
ದಿನಕ್ಕೆ ರೂ . 16.30 


53 | ಶ್ರೀ ಕೃಷ್ಣಪ್ಪ 


20 - 07 - 1967 


ಹಿಂದುಳಿದ 


| 


28 - 09 - 1988 


5ನೇ ತರಗತಿ 


28 ವರ್ಷ 


5ನೇ ತರಗತಿ ಟಿ . ಸಿ 
ದಿನಾಂಕ: 
12 / 6 /1986 


ವಿದ್ಯುತ್ ಸಹಾಯಕ | ವಿದ್ಯುತ್ ಸಹಾಯಕ 
ವೃಂದ ಡಿ 

ವೃಂದ ಡಿ 


ವರ್ಗ 


ದಿನಗೂಲಿ ನೌಕರ 
ರೂ . 192.40 ದಿನಕ್ಕೆ 
ರೂ . 2000 .00 


ಮರಿಯಪ್ಪ 


PR, 440 
SC, 100 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು - ಸಿ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


